ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಕೆ ರಹಿತ ಪ್ರಶ್ನೆ 
ದಿನಾಂಕ: 31-03-2021 ಪ್ರಶ್ನೆ ಸಂಖ್ಯೆ: 3027(2527) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀ ಕೆ. ಪ್ರತಾಪಚಂ೦ದ ಶೆಟ್ಟಿ (ಸ್ಥಳೀಯ ಸಂಸ್ಥಗಳ ಕ್ಲೇತು) 


ಉತ್ತರ ನೀಡಬೇಕಾದ ದಿನಾಂಕ: 31-03-2021 
ಉತರಿಸುವ ಸಚಿವರು: ಉಪ ಮುಖ್ಯಮಂತಿಗಳು ಹಾಗೂ ಲೋಕೋಪಯೋಗಿ ಸಚಿವರು 
ವಿಷಯ: ರಸ್ತೆಗಳ ಉನ್ನತೀಕರಣ ಮತ್ತು ಅಗಲೀಕರಣದ ಕುರಿತು 


(ಅ) ಉಡುಪಿ ಜಿಲ್ಲೆಯಲ್ಲಿ ಕಳೆದ 3 ವರ್ಷಗಳಲ್ಲಿ ಯಾವ ಯಾವ ರಸ್ತೆಗಳ ಉನ್ನತೀಕರಣ 
ಮತ್ತು ಅಗಲೀಕರಣ ಕಾಮಗಾರಿಯನ್ನು ಕೈಗೊಳ್ಳಲಾಗಿರುತ್ತದೆ ; ಅವುಗಳ ಅಂದಾಜು 
ವೆಚ್ಚವೆಷ್ಟು ; ಸದರಿ ಕಾಮಗಾರಿಯು ಯಾವ ಹಂತದಲ್ಲಿದೆ; (ವರ್ಷವಾರು ಮತ್ತು 
ಕಾಮಗಾರಿವಾರು ವಿವರ ನೀಡುವುದು ಹಾಗೂ ಈ ಕಾಮಗಾರಿಯ ಗುತ್ತಿಗೆದಾರರ ಹೆಸರು 
ಮತ್ತು ವಿಳಾಸವನ್ನು ಒದಗಿಸುವುದು) 


(ಆ) ಲೋಕೋಪಯೋಗಿ ರಸ್ತೆಯ ಅಗಲೀಕರಣ ಸಂದರ್ಭದಲ್ಲಿ ರಸ್ತೆಯ ಪಕ್ಕದಲ್ಲಿ ಸ್ಥಳೀಯ 
ಗ್ರಾಮ ಪಂಚಾಯಿತಿಯಿಂದ ಅಳವಡಿಸಿದ ಕುಡಿಯುವ ನೀರಿನ ಹೈಪ್‌ ಲೈನ್‌ಗಳು 
ಹಾಳಾಗುವುದರಿಂ೦ದ ಕಾಮಗಾರಿಯ ಅಂದಾಜು ಪಟ್ಟಿಯಲ್ಲಿ ಪೈಪ್‌ಲೈನ್‌ ಅಳವಡಿಕೆಗೆ 
ಅವಕಾಶ ಕಲ್ಪಿಸಲಾಗುತದೆಯೇ ; ಇಲ್ಲವಾದಲ್ಲಿ ಕಾರಣವೇನು ; ಅವಕಾಶ ಕಲ್ಲಿಸಿದ್ದಲ್ಲಿ 
ಜನರಿಗೆ ಅನುಕೂಲವಾಗುವುದಿಲ್ಲವೇ ; 


(ಇ) ಉಡುಪಿ ಜಿಲ್ಲೆಯ ಕೋಟೇಶ್ವರ-ಸೋಮೇಶ್ವರ-ಶೃಂಗೇರಿ ರಸ್ತೆಯನ್ನು ಮೇಲ್ಬರ್ಜಿಗೇರಿಸುವ 
ಪ್ರಸ್ತಾವನೆ ಸರ್ಕಾರದ ಮುಂದಿದೆಯೇ ; ಇದ್ದಲ್ಲಿ, ಯಾವ ಕಾಲಮಿತಿಯಲ್ಲಿ 
ಮಾಡಲಾಗುವುದು? 


